ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


897 ( 804) 


| ಮಾನ್ಯ ಸದಸ್ಯರ ಹೆಸರು 


ಶ್ರೀ ಹೆಚ್‌. ಎಂ. ರಮೇಶ ಗೌಡ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


10.03.2021 


ಉತ್ತರಿಸುವ ಸಚಿವರು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಕ್ಫ. ಪ್ರಶ್ನೆ ಉತ್ತರ 

ಸಂ 

ಅ)" | ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಬಂದಿದೆ 
wo p 2018-19ನೇ ಸಾಲಿನಿಂದ ಈವರೆವಿಗೆ 140 ಮೆಟ್ರಿಕ್‌-ಪೂರ್ವ ಹಾಗೂ 110 
ಬಂದಿದೆಯೇ ಹೊಸದಾಗಿ ಹಿಂದುಳಿದ ಮೆಟ್ಟಿಕ್‌-ನಂತರದ ವಿದ್ಯಾರ್ಥಿನಿಲಯಗಳ ಮಂಜೂರಾತಿಗೆ ವಿವಿಧ 
ವರ್ಗಗಳ ವಿದ್ಯಾರ್ಥಿನಿಲಯಗಳ ಜಿಲ್ಲೆಗಳಿಂದ ಬೇಡಿಕೆಗಳು ಸ್ಪೀಕೃತವಾಗಿರುತ್ತವೆ. 
ಬೇಡಿಕೆ ಎಷ್ಟಿದೆ; 

ಆ |ರಾಜ್ಯದ ಹಿಂದುಳಿದ ವರ್ಗಗಳ | ಹ್ರಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಠಿಯಿಂದ 
ವಿದ್ಯಾರ್ಥಿನಿಲಯಗಳ ನಿರ್ವಹಣೆ | ಇಲಾಖೆಯಿಂದ ವಿದ್ಯಾರ್ಥಿನಿಲಯಗಳನ್ನು ಸ್ಮಾಪಿಸಿ, ನಿರ್ವಹಣೆ 
ಹಾಗೂ ಸ್ಥಿತಿಗತಿಗಳೇನು; (ಮಾಹಿತಿ | ಮಾಡಲಾಗುತ್ತಿದ್ದು, ನಿಲಯಗಳ ನಿರ್ವಹಣೆಯು ಪ್ರಮುಖವಾಗಿ ಈ 
ನೀಡುವುದು) ಕೆಳಕಂಡ ಅಂಶಗಳನ್ನು ಹೊಂದಿದೆ. 


ಉತ್ತಮ ವಸತಿ ಸೌಕರ್ಯ 
ಉತ್ತಮ ಆಹಾರ ಪೂರೈಕೆ 
ಶೈಕ್ಷಣಿಕ ಅಭಿವೃದ್ದಿ 

ಉತ್ತಮ ಆರೋಗ್ಯ 

ಕ್ರೀಡೆ ಮತ್ತು ಸಾಂಸ್ಕೃತಿಕ 
ನಿಲಯಾರ್ಥಿಗಳ ವ್ಯಕ್ತಿತ್ವ ವಿಕಸನ 


ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 1301 
ಮೆಟ್ರಿಕ್‌-ಪೂರ್ವ ಹಾಗೂ 1137 ಹೆಟ್ಟಿಕ್‌-ನಂತರದ ಹೀಗೆ ಒಟ್ಟು 2438 
ವಿದ್ಯಾರ್ಥಿನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದು, 192736 
ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶದ ಸೌಲಭ್ಯವನ್ನು ಕಲ್ಪಿಸಲಾಗಿರುತ್ತದೆ. 


ವಿಲಯಾರ್ಥಿಗಳಿಗೆ ವಸತಿ ಸೌಕರ್ಯದ ಜೊತೆಗೆ ಉತ್ತಮ ಆರೋಗ್ಯ 
ಕಾಪಾಡುವ ವಿಟ್ಟಿನಲ್ಲಿ ಪ್ರಸ್ತುತ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿಗಳಿಗೆ 
ರೂ.1500/- ಹಾಗೂ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿಗಳಿಗೆ ರೂ.1600/- ರ 
ದರದಲ್ಲಿ ಉತ್ತಮ ಗುಣಮಟ್ಟದ ಪೌಷ್ಠಿಕ ಆಹಾರವನ್ನು ನೀಡುವ 
ಜೊತೆಗೆ ಈ ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗುತ್ತಿರುತ್ತದೆ. 


1. ಮೆಟಿಕ್‌-ಪೂರ್ವ ವಿದ್ಯಾರ್ಥಿಗಳಿಗೆ 

ಆಹಾರ ವೆಚ್ಚ ಮಾಸಿಕ ರೂ.1500/-ರಂ೦ತೆ 10 ತಿಂಗಳಿಗೆ 

ಉಚಿತ ವಸತಿ ಸೌಲಭ್ಯ 

ಸಮವಸ್ತ್ಯಗಳು 2 ಜೊತೆ (ರೂ.1000/- ದರದಲ್ಲಿ) 

ಪಠ್ಯಪುಸ್ತಕ ಮತ್ತು ಲೇಖನಸಾಮಗ್ರಿ ವಾರ್ಷಿಕ ರೂ.400/- 

ಜಮಖಾನ ಮತ್ತು ಹೊದಿಕೆಗಳು ಪ್ರತಿ 3 ವರ್ಷಕ್ಕೊಮ್ಮೆ 

ವೈದ್ಯಕೀಯ ವೆಚ್ಚ 50 ಸಂಖ್ಯಾಬಲದ ವಿದ್ಯಾರ್ಥಿನಿಲಯಕ್ಕೆ 

ವಾರ್ಷಿಕ ರೂ.5000/- 

* 50ಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿನಿಲಯಕ್ಕೆ ವಾರ್ಷಿಕ ರೂ.10000/- 

* ಪ್ರತಿ ಅರೆಕಾಲಿಕ ಬೋಧಕರಿಗೆ ಮಾಸಿಕ ರೂ.೦೦0/-ರಂತೆ (6 
ತಿಂಗಳಿಗೆ 3 ಬೋಧಕರು ಪ್ರತಿ ವಿದ್ಯಾರ್ಥಿನಿಲಯಕ್ಕೆ. 


Mx N= 


ಚಟುವಟಿಕೆಗಳ ಮೂಲಕ 


°° 


ಈ 


* ಮಾಸಿಕ ಶುಚಿ ಸಂಭ್ರಮ ಕಿಟ್‌ (ಸೋಪು, ಡಿಟರ್ಜಿ೦ಟ್ಸ್‌ ಕೇಕ್‌, ಕೊಬ್ಬರಿ 
ಎಣ್ಣೆ, ಟೂತ್‌ ಪೇಸ್ಟ್‌, ಟಾಲ್ಕಂ ಪೌಡರ್‌) 
* ಕ್ಲರದ ವೆಚ್ಚ ಪ್ರತಿ ವಿದ್ಯಾರ್ಥಿಗೆ ರೂ.60/- ರಂತೆ (ಬಾಲಕರಿಗಾಗಿ 
ಮಾತ್ರ (5 ಬಾರಿ ಮಾತು) 
* ಕ್ರೀಡಾ ಸಾಮಗ್ರಿಗಳು ವಾಸ್ತವ ದರದಲ್ಲಿ ನಿಲಯಕ್ಕೆ ಒಂದು ಸೆಟ್‌ ಪ್ರತಿ 
ವರ್ಷಕ್ಕೊಮ್ಮೆ 3 
* ರಾಜ್ಯಮಟ್ಟದ ಒಂದು ಆಂಗ್ಲ ಮತ್ತು ಒಂದು ಕನ್ನಡ ದಿನಪತ್ರಿಕೆ 
ಗೂ Wisdom Magazine-1 
* ವಿದ್ಯಾರ್ಥಿನಿಲಯದ ಗ್ರಂಥಾಲಯಕ್ಕಾಗಿ - ಪ್ರಥಮ ಬಾರಿಗೆ 
ರೂ.50,000/- ನಂತರದ ಪ್ರತಿ ವರ್ಷಕ್ಕೆ ರೂ.5,000/- 
* ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲು ಟ್ರಿಂಕ್‌ ಗಳ 
ಪೂರೈಕೆ. 
* ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಕಂಪ್ಯೂಟರ್‌ ಮತ್ತು 
ಇಂಟರ್ದೆಟ್‌ ವ್ಯವಸ್ಥೆ. 
5 ಮುಹರ್‌ ನಂತರದ ವಿದ್ಯಾರ್ಥಿಗಳು 
ಆಹಾರ ವೆಚ್ಚ ಮಾಸಿಕ ರೂ.1600/-ರಂತೆ 10 ತಿಂಗಳಿಗೆ 
* ಉಚಿತ ವಸತಿ ಸೌಲಭ್ಯ 
* ಮಾಸಿಕ ಶುಚಿ: ಸಂಭ್ರಮ ಕಿಟ್‌ (ಸೋಪು, ಡಿಟರ್ಜಿಂಟ್ಸ್‌ ಕೇಕ್‌, 
ಕೊಬ್ಬರಿ ಎಣ್ನೆ, ಟೂತ್‌ ಪೇಸ್ಟ್‌, ಟಾಲ್ಕಂ ಪೌಡರ್‌) 
* ಕ್ರೀಡಾ ಸಾಮಗ್ರಿಗಳು ಪ್ರತಿ ವರ್ಷಕ್ಕೊಮ್ಮೆ, ಪ್ರತಿ ನಿಲಯಕ್ಕೆ, ಒಂದು 
ಸೆಟ್‌ ವಾಸ್ತವ ದರದಲ್ಲಿ 
> ರಾಜ್ಯಮಟ್ಟದ ಒಂದು ಆಂಗ್ಲ, ಒಂದು ಕನ್ನಡ ದಿನಪತ್ರಿಕೆ, 
Employment News-1, Competition Success ReviewAWizard-1, 
Mirror Magazine-1 
” ಆಅ ಸ್ನಾತಕೋತ್ತರ / ವೃತ್ತಿಪರ ವಿದ್ಯಾರ್ಥಿನಿಲಯಗಳ 
ಗ್ರಂಥಾಲಯಕ್ಕಾಗಿ ಪ್ರಥಮ ಬಾರಿಗೆ ರೂ.1.25 ಲಕ್ಷ ನಂತರದ ಪ್ರತಿ 
ವರ್ಷಕ್ಕೆ ರೂ.30,000/- 
* ಆ) ಇತರೆ ವಿದ್ಯಾರ್ಥಿನಿಲಯಗಳಿಗೆ ಪ್ರಥಮ ಬಾರಿಗೆ ರೂ.100 ಲಕ್ಷ, 
ನಂತರದ ಪ್ರತಿ ವರ್ಷಕ್ಕೆ ರೂ,20,000/- 
* ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಕಂಪ್ಯೂಟರ್‌ ಮತ್ತು 


ಇಂಟಿರ್ದೆಟ್‌ ವ್ಯವಸ್ಥೆ. 
ಇದಲ್ಲದೆ, ರಾಜ್ಯವಲಯ ಹಾಗೂ ಜಿಲ್ಲಾವಲಯದಡಿ ಪ್ರತಿ ವರ್ಷ 
ಒದಗಿಸಲಾಗುವ ಅನುದಾನದ ಲಭ್ಯತೆಯನುಸಾರ 


ವಿದ್ಯಾರ್ಥಿನಿಲಯಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳಾದ ತಟ್ಟೆ- 
ಲೋಟ, ಬೆಡ್‌ಶೀಟ್‌, ಜಮಖಾನ; ಹಾಸಿಗೆ-ದಿಂಬು, ಸೋಲಾರ್‌ ಲೈಟ್ಸ್‌ 
ವಿದ್ಯತ್‌ ' ಗೀಸರ್‌/ಸೋಲಾರ್‌ ವಾಟರ್‌ ಹೀಟರ್‌, ಬಾಲಕಿಯರ 
ವಿದ್ಯಾರ್ಥಿನಿಲಯಗಳಿಗೆ ನ್ಯಾಪ್ಕಿನ್‌ ಬರ್ನಿಂಗ್‌ ಮಿಷನ್‌, ಅನಿಲ ಒಲೆ, 
ವಾಟರ್‌ ಪ್ಯೂರಿಫೈಯರ್‌, ಸ್ಟೀ ಕುಕ್ಕಿಂಗ್‌, ಪಾತ್ರೆ-ಪೀಠರೋಪಕರಣ, 
ಕಂಪ್ಯೂಟರ್‌ ಮತ್ತು ಯು.ಪಿ.ಎಸ್‌, ವೆಬ್‌ ಕ್ಯಾಮೆರಾ, ತಟ್ಟೆ ಸ್ಕ್ಯಾಂಡ್‌, 
ಆರ್‌.ಓ.ಸಿಸ್ಪಂ ಊಟದ ಟೇಬಲ್‌, ಸುರಕ್ಷತೆಯ ದೃಷ್ಠಿಯಿಂದ 
ಬಾಲಕಿಯರ ಎಲ್ಲಾ ವಿದ್ಯಾರ್ಥಿನಿಲಯಗಳಿಗೆ ಸಿಸಿ ಕ್ಯಾಮೆರಾ 
ಅಳವಡಿಸಲಾಗಿರುತ್ತದೆ. 


ಪ್ರಸ್ತುತ 2438 ವಿದ್ಯಾರ್ಥಿನಿಲಯಗಳ ಪೈಕ 14683 
ವಿದ್ಯಾರ್ಥಿನಿಲಯಗಳು ಸ್ಪಂತ ಕಟ್ಟಡಗಳಲ್ಲಿ, 105 
ವಿದ್ಯಾರ್ಥಿನಿಲಯಗಳು ಉಚಿತ ಕಟ್ಟಡಗಳಲ್ಲಿ ಹಾಗೂ 870 
ವಿದ್ಯಾರ್ಥಿನಿಲಯಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ 


3 


ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸರ್ಕಾರವು ವಸತಿ 
ನಿಲಯಗಳನ್ನು ಮಂಜೂರು ಮಾಡುತ್ತಿದ್ದು, ಈ ಸ್ಮಳಗಳಲ್ಲಿ ಸ್ವಂತ 
ಕಟ್ಟಡ ನಿರ್ಮಾಣ ಮಾಡುವವರೆಗೆ ಬಾಡಿಗೆ ಕಟ್ಟಡದಲ್ಲಿ 
ತಾತ್ಕಾಲಿಕವಾಗಿ ವಸತಿ ನಿಲಯಗಳನ್ನು ನಿರ್ವಹಣೆ 
ಮಾಡಬೇಕಾಗಿರುತ್ತದೆ. ಕೆಲವು ಬಾಡಿಗೆ ಕಟ್ಟಡಗಳಲ್ಲಿ ಸ್ಮಳಾವಕಾಶ, 
ಶೌಚಾಲಯ ಹಾಗೂ ಸ್ಥಾನಗೃಹಗಳ ಕೊರತೆ ಇರುತ್ತದೆ. ಈ 
ಹಿನ್ನಲೆಯಲ್ಲಿ ಹೆಚ್ಚುವರಿ ಬಾಡಿಗೆ ಕಟ್ಟಡಗಳನ್ನು ಪಡೆದು ವಸತಿ 
ವಿಲಯಗಳನ್ನು ನಿರ್ವಹಣೆ ಮಾಡಲಾಗುತ್ತಿದೆ. ಸರ್ಕಾರವು 
ಒದಗಿಸುವ ಅನುದಾನದ ಲಭ್ಯತೆಯ ಹಾಗೂ ನಿವೇಶನ ಲಭ್ಯತೆಯ 
ಅನುಸಾರ ಈ ವಸತಿ ನಿಲಯಗಳಿಗೆ ಹಂತ ಹಂತವಾಗಿ ಸ್ವಂತ 
ಕಟ್ಟಡಗಳನ್ನು ನಿರ್ಮಿಸಿ ಮಂಜೂರಾತಿ ಸಂಖ್ಯೆಗನುಗುಣವಾಗಿ 
ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದೆ. 


ಹಾಲಿ 671 ವಿದ್ಯಾರ್ಥಿನಿಲಯಗಳಿಗೆ ನಿವೇಶನ ಲಭ್ಯವಿದ್ದು, 201 
ವಿದ್ಯಾರ್ಥಿನಿಲಯಗಳಿಗೆ ಸ್ವಂತ ಕಟ್ಟಡ ನಿರ್ಮಾಣ ಕಾಮಗಾರಿ 
ಪ್ರಗತಿಯಲ್ಲಿರುತ್ತವೆ. 


ತುಮಕೂರು ಜಿಲ್ಲೆಯ ಗಣಿಬಾಧಿತ 
ಪ್ರದೇಶಗಳ ಹಿಂದುಳಿದ ವರ್ಗಗಳ ಜನ 
ಕೆಲ್ಯಾಣಕ್ಕಾಗಿ ಸರ್ಕಾರ ಯಾವ 
ಯೋಜನೆಗಳನ್ನು ಕೈಗೊಳ್ಳಲಾಗಿದೆ; 
(ಮಾಹಿತಿ ನೀಡುವುದು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ತುಮಕೂರು ಜಿಲ್ಲೆಯಲ್ಲಿ ತಿಪಟೂರು, ಚಿಕ್ಕನಾಯಕನಹಳ್ಳಿ 
ಬಾಗಗಳು ಗಣಿಗಾರಿಕೆ ಪ್ರದೇಶವಾಗಿದ್ದು, ಕೆಲವು 
ವಿದ್ಯಾರ್ಥಿನಿಲಯಗಳು ಗಣಿಗಾರಿಕೆ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ 
ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 
ನಡೆಯುತ್ತಿರುವ ಚಿಕೃನಾಯಕನಹಳ್ಳಿ ತಾಲ್ಲೂಕಿನಲ್ಲಿ 0 
ವಿದ್ಯಾರ್ಥಿನಿಲಯಗಳ ಹಾಗೂ ತಿಪಟೂರು ತಾಲ್ಲೂಕಿನಲ್ಲಿ 03 
ವಿದ್ಯಾರ್ಥಿನಿಲಯಗಳ ಕಟ್ಟಡ ನಿರ್ಮಾಣಕ್ಕೆ ಮತ್ತು 
ವಿದ್ಯಾರ್ಥಿನಿಲಯದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ 
ಸಂಬಂಧ ರೂ.25.00 ಕೋಟಿಗಳ ಪ್ರಸ್ತಾವನೆಯನ್ನು ನೋಡಲ್‌ 
ಅಧಿಕಾರಿಗಳು, ಕೆ.ಎಂ.ಇ.ಆರ್‌.ಸಿ ಜಿಲ್ಲಾ ಪಂಚಾಯತ್‌, ತುಮಕೂರು 
ರವರಿಗೆ ಸಲ್ಲಿಸಲಾಗಿರುತ್ತದೆ. 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದಿ, 
ನಿಗಮ ನಿಯಮಿತ 


ತುಮಕೂರು ಜಿಲ್ಲೆಯ ಗಣಿಬಾಧಿತ ಪ್ರದೇಶಗಳಲ್ಲಿ ಹಿಂದುಳಿದ 
ವರ್ಗಗಳ ಜನಕಲ್ಯಾಣಕ್ಕಾಗಿ ಡಿ.ದೇವರಾಜ ಅರಸು ಹಿಂದುಳಿದ 
ವರ್ಗಗಳ ಅಭಿವೃದ್ದಿ ನಿಗಮದ ವತಿಯಿಂದ ಪ್ರತ್ಯೇಕವಾಗಿ 
ಯಾವುದೇ ಕಾರ್ಯಕ್ರಮಗಳನ್ನು ಕೈಗೊಂಡಿರುವುದಿಲ್ಲ. ಆದರೆ, 
ನಿಗಮದಿಂದ ಅನುಷ್ಠಾನಗೊಳಿಸಿದ ಸ್ಫ್ಥಯಂ ಉದ್ಯೋಗ ಸಾಲ 
ಯೋಜನೆಗಳು, ಸಾಂಪ್ರದಾಯಿಕ ವೃತ್ತಿದಾರರ ಸಾಲ ಯೋಜನೆ, 
ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮತ್ತು ಗಂಗಾ ಕಲ್ಯಾಣ ನೀರಾವರಿ 
ಯೋಜನೆಗಳಲ್ಲಿ ತುಮಕೂರು ಜಿಲ್ಲೆಯ ಗಣಿ ಬಾಧಿತ ಪ್ರದೇಶಗಳು 
ಸೇರಿದಂತೆ ಒಟ್ಟು 13577 ಹಿಂದುಳಿದ ವರ್ಗಗಳ ಜನರಿಗೆ 
ರೂ.818.13ಲಕ್ಷಗಳ ಸೌಲಭ್ಯ ಒದಗಿಸಲಾಗಿದೆ. 

(ಲಕ್ಷ ರೂ.ಗಳಲ್ಲಿ) 
ವರ್ಷ ಸಾಲಭ್ಯ ಪಡೆದ ಮೊತ್ತ 
ಫಲಾನುಭವಿಗಳ ಸಂಖ್ಯೆ 
TNE [713 50077 
T08T 7 T6588 
705 33ರ 720% 

ಇಚ್ಚಾ 7357 EYES 


wl ny] —| Blea 


ds 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 
ನಿಯಮಿತ 


ತುಮಕೂರು ಜಿಲ್ಲೆಯ ಗಣಿಬಾಧಿತ ಪ್ರದೇಶಗಳಲ್ಲಿ ಸರ್ಕಾರದ 
ಆದೇಶ ಸಂಖ್ಯ:ಸಕಇ 225 ಬಿಸಿಎ 2000, ದಿನಾ೦ಕ:30.03.2020ರ 
ಆದೇಶದಲ್ಲಿನ ಪ್ರವರ್ಗ-1ರ 6) ರವರೆಗಿನ ಜಾತಿಗೆ ಸೇರಿದ 
ವರ್ಗಗಳ ಜನಕಲ್ಯಾಣ ನಿಜಶರಣ ಅಂಬಿಗೆ ಚೌಡಯ್ಯ 
ಅಭಿವೃದ್ಧಿ ನಿಗಮದ ವತಿಯಿಂದ ಪ್ರತ್ಯೇಕವಾಗಿ ಯಾವುದೇ |" 
ಕಾರ್ಯಕ್ರಮಗಳನ್ನು ಕೈಗೊಂಡಿರುವುದಿಲ್ಲ ಆದರೆ, 
ನಿಗಮದಿಂದ ಅನುಷ್ಠಾನಗೊಳಿಸಿದ ಸ್ವಯಂ ಉದ್ಯೋಗ ಸಾಲ 
ಯೋಜನೆಗಳು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮತ್ತು ಗಂಗಾ 
ಕಲ್ಯಾಣ ನೀರಾವರಿ ಯೋಜನೆಗಳಲ್ಲಿ ತುಮಕೂರು ಜಿಲ್ಲೆಯ 
ಗಣಿ ಬಾಧಿತ ಪ್ರದೇಶಗಳು ಸೇರಿದಂತೆ ಒಟ್ಟು 17 ಜನರಿಗೆ 
ರೂ.20.50 ಲಕ್ಷಗಳ ಸೌಲಭ್ಯ ಒದಗಿಸಲಾಗಿದೆ. 


(ರೂ.ಲಕ್ಷಗಳಲ್ಲಿ) 

ಕ್ರ. ವರ್ಷ ಸೌಲಭ್ಯ ಪಡೆದ ಮೊತ್ತ 

ಸಂ ಪಲಾನುಭವಿಗಳ ಸಂಖ್ಯೆ 

1 2017-18ನೇ ಸಾಲಿನಲ್ಲಿ ನಿಜಶರಣ ಅಂಬಿಗರ 
ಚೌಡಯ್ಯ ಅಭಿವೃದ್ಧಿ ನಿಗಮವನ್ನು 
ಸ್ಥಾಪಿಸಲಾಯಿತು. 

2 |2018-19 6 5.96 

3 2019-20 11 14.54 
ಒಟ್ಟು 17 20.50 


ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ ನಿಯಮಿತ 


ತುಮಕೂರು ಜಿಲ್ಲೆಯ ಗಣಿಬಾಧಿತ ಪ್ರದೇಶಗಳಲ್ಲಿ 
ಹಿಂದುಳಿದ ವರ್ಗಗಳ ಜನಕಲ್ಯಾಣಕ್ಕಾಗಿ ಕರ್ನಾಟಕ ಉಪ್ಪಾರ 
ಅಭಿವೃದ್ಧಿ ನಿಗಮದ ವತಿಯಿಂದ ಪ್ರತ್ಯೇಕವಾಗಿ ಯಾವುಡೇ 
ಕಾರ್ಯಕ್ರಮಗಳನ್ನು ಕೈಗೊಂಡಿರುವುದಿಲ್ಲ. ಆದರೆ, 
ನಿಗಮದಿಂದ ಅನುಷ್ಠಾನಗೊಳಿಸಿದ ಸ್ವಯಂ ಉದ್ಯೋಗ ಸಾಲ 
ಯೋಜನೆಗಳು, ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮತ್ತು ಗಂಗಾ 
ಕಲ್ಯಾಣ ನೀರಾವರಿ ಯೋಜನೆಗಳಲ್ಲಿ ತುಮಕೂರು ಜಿಲ್ಲೆಯ ಗಣಿ 
ಬಾಧಿತ ಪ್ರದೇಶಗಳು ಸೇರಿದಂತೆ ಒಟ್ಟು 26 ಹಿಂದುಳಿದ ವರ್ಗಗಳ 
ಜನರಿಗೆ ರೂ.17.40ಲಕ್ಷಗಳ ಸೌಲಭ್ಯ ಒದಗಿಸಲಾಗಿದೆ. 


(ಲಕ್ಷ ರೂ.ಗಳಲ್ಲಿ) 
ಪಡೆದ ಷೌತ್ತ 


ವೆರ್ಷ ಸೌಲ 


2017-18 = — 

2018-19 10 9.70 

2019-20 16 7.70 
ಒಟ್ಟು 26 17,40 


wf nf —| 2 bed 
& 
9 
g 
5 
pe 
ಬ 
<೬ 
w 
a 
ಹ 


ರಾಜ್ಯದ ವಿವಿಧ ಭಾಗಗಳ 
ಹಿಂದುಳಿದ ವರ್ಗಗಳ ಜನ 
ಕಲ್ಯಾಣಕ್ಕಾಗಿ ಕಳೆದ ಮೂರು 
ವರ್ಷಗಳಲ್ಲಿ ಬಿಡುಗಡೆಯಾದ 
ಅನುದಾನವೆಷ್ಟು; (ಮಾಹಿತಿ 
ನೀಡುವುದು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ರಾಜ್ಯದ ವಿವಿಧ ಭಾಗಗಳ ಹಿಂದುಳಿದ ವರ್ಗಗಳ ಜನ 
ಕಲ್ಯಾಣಕ್ಕಾಗಿ ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯವಲಯ 
ಹಾಗೂ ಜಿಲ್ಲಾವಲಯದಡಿ ಬಿಡುಗಡೆಯಾದ ಅನುದಾನದ 
ವಿವರ ಕೆಳಕಂಡಂತಿದೆ 


ವರ್ಹ ಬಿಡುಗಡೆಯಾದ ಅನುದಾನದ ವಿವರ 
(ರೂ.ಲಕ್ಷಗಳಲ್ಲಿ) 
ರಾಜ್ಯವಲ ಜಿಲ್ಲಾವಲಯ ಒಟ್ಟು 
ಯ 
2017-18 169870.00 109281,80 279151.80 
2018-19 159694.90 111397.14 271092.04 
2019-20 149295.94 122058.00 271353.94 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ 
ನಿಗಮ ನಿಯಮಿತ 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ 
ನಿಗಮದಿಂದ ಹಿಂದುಳಿದ ವರ್ಗಗಳ ಜನರ ಕಲ್ಯಾಣಕ್ಕಾಗಿ ಕಳೆದ 


ಮೂರು" ವರ್ಷಗಳಲ್ಲಿ ಬಿಡುಗಡೆಯಾದ ಅನುದಾನ 
ರೂ.80934.00ಲಕ್ಷಗಳು. ವರ್ಷವಾರು ಮಾಹಿತಿ ಈ 
ಕೆಳಕಂಡಂತಿದೆ. 
(ಲಕ್ಷ ರೂ.ಗಳಲ್ಲಿ) 
ಕ್ರ ವರ್ಷ 'ನಡಾಗಡಹಾದ 
ಸಂ. ಅನುದಾನ 
ToT 3751700 
TTT 7831700 
3-20 7500.00 
ಜ್ಞಾ 053400 


ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ದಿ 
ವಿಗಮ ನಿಯಮಿತ 
ಹಿಂದುಳಿದ ಪರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಡಿ 
ಹಿಂದುಳಿದ ವರ್ಗಕೆ ಸೇರಿದ ವಿಶ್ವಕರ್ಮ ಸಮುದಾಯದವರ 
ಕಲ್ಯಾಣಕ್ಕಾಗಿ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ದಿ 
ವಿಗಮದಿಂದ ಕಳೆದ 03 ವರ್ಷಗಳಲ್ಲಿ ಬಿಡುಗಡೆಯಾದ ಅನುದಾನದ | 
ವಿವರಗಳು ಕೆಳಕಂಡಂತಿವೆ. 


' (ಮೂಲಕ್ಷಗಳಲ್ಲಿ) 
3 ರ್ನ ಬಿಡುಗಡೆಯಾದ 
ಅನುದಾನ 
2500.00 


1900.00 
2500.00 


1 2017-18 
2 2018-19 
2019-20 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮದಿಂದ 
ಹಿಂದುಳಿದ ವರ್ಗಗಳ ಜನರ ಕಲ್ಯಾಣಕ್ಕಾಗಿ ಕಳೆದ ಮೂರು 
ವರ್ಷಗಳಲ್ಲಿ ಬಿಡುಗಡೆಯಾದ ಅಸುದಾನ ರೂ:1500.00 
ಲಕ್ಷಗಳು ವರ್ಷವಾರು ಮಾಹಿತಿ ಈ ಕೆಳಕಂಡಂತಿದೆ. 


(ರೂ.ಲಕ್ಷಗಳಲ್ಲಿ) 
ಪ್ರ. ವರ್ಷ ಬಿಡುಗಡೆಯಾದ ಅನುದಾನ 
ಸಂ ಷೇರು ಅನುದಾನ 
ಬಂಡವಾಳ 
1 2017-18 500.00 3 
2 2018-19 50.00 150.00 
3 2019-20 50.00 750.00 
ಒಟ್ಟು, 600.00 900.00 


ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ ನಿಯಮಿತ 
ಕರ್ನಾಟಿಕ ಉಪ್ಪಾರ ಅಭಿವೃದ್ಧಿ ನಿಗಮದಿಂದ ಹಿಂದುಳಿದ 
ವರ್ಗಗಳ ಜನರ ಕಲ್ಯಾಣಕ್ಕಾಗಿ ಕಳೆದ ಮೂರು ವರ್ಷಗಳಲ್ಲಿ 
ಬಿಡುಗಡೆಯಾದ ಅನುದಾನ ರೂ.1500.00ಲಕ್ತಗಳು. ವರ್ಷವಾರು 
ಮಾಹಿತಿ ಈ ಕೆಳಕಂಡಂತಿದೆ. 
(ಲಕ್ಷ ರೂ.ಗಳಲ್ಲಿ) 


ಕ್ರ ಪರ್‌ ಬಡಗಡೆಯಾದ 

ಸಂ. ಅನುದಾನ 

il 2017-18 500,00 

2 1208-3 200.00 

3 2019-20 800.00 
ಒಟ್ಟು 1500.00 


ಕನಾ£ಟಿಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ 


ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ 
ವರ್ಗಗಳ ಆಯೋಗದಿಂದ ಬಿಡುಗಡೆಯಾದ ಅನುದಾನದ ವಿವರ ಈ 
ಕೆಳಕಂಡಂತಿದೆ. 


Grants i 
Year Allocation | Released ಸ re 
2018-19 325.00 384.50 508.00 
201920 360.00 360.00 201.88 
202021 y 
GHEE DTU 312.00 234.00 150.64 


ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ನ ಕೇತು ಅಭಿವೃದ್ದಿ ಪ್ರಾಧಿಕಾರ 

ಕಳೆದ 3 ವರ್ಷಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಲೇತ್ರ 
ಅಭಿವೃದ್ದಿ ಪ್ರಾಧಿಕಾರಕ್ಕೆ ಬಿಡುಗಡೆಯಾದ ಅನುದಾನ ವಿವರ ಈ 
ಕೆಳಕಂಡಂತಿದೆ. 


(ಲಕ್ಷ ರೂ.ಗಳಲ್ಲಿ) 


3 ವರ್ಷ ಪಡಾಗಜಹಾರ ಇನುದಾನ 
ಸಂ. 
¥ 7 2017-18 2800.00 
7 {8-5 EEN) 
72053 35000೮ 
| ಸಾ F440 


ಉ) | ಡಿ.ದೇವರಾಜ ಅರಸು ಹಿಂದುಳಿದ ಡಿ.ದೇವರಾಜ ಅರಸು' ಹಿಂದುಳಿದ 'ವರ್ಗಗಳ ಅಭಿವೃದ್ದಿ 
ವರ್ಗಗಳ ಅಭಿವೃದ್ಧಿ ನಿಗಮದಡಿಯಲ್ಲಿ | ನಿಗಮದಡಿ ಚೈತನ್ಯ ಸ್ನಯಂ ಉದ್ಯೋಗ ನೇರ ಸಾಲ ಯೋಜನೆಯಲ್ಲಿ 
ಚೈತನ್ಯ ಸ್ಪಯಂ ಉದ್ಯೋಗ ನೇರ ಸಾಲ | ಕಳೆದ ಮೂರು ವರ್ಷಗಳಲ್ಲಿ ನೆರವು ಪಡೆದ ಫಲಾನುಭವಿಗಳ ಸಂಖ್ಯೆ: 
ಯೋಜನೆಯಲ್ಲಿ ನೆರವು ಪಡೆದ | 40012. ವರ್ಷವಾರು ವಿವರ ಈ ಕೆಳಕಡಂತಿದೆ 


ಫಲಾನುಭವಿಗಳ ಸಂಖ್ಯೆ ಎಷ್ಟು? (ವಿವರ (ಲಕ್ಷ ರೂ.ಗಳಲ್ಲಿ) 
ನೀಡುವುದು) ES ವರ್ಷ ಸರವು ಪಡಡ ನಡಾಗಡಯಾಡ 
ಸಂ. ಫಲಾನುಭವಿಗಳ ಸಂಖ್ಯೆ ಅನುದಾನ 
TT 207-7 7334 T7727 
TTI 3838 7232 
7-205-30 EID) 305573 
ಒಷ್ಟ 30017 1744807 


ಸಂಖ್ಯೆ:ಹಿಂವಕ 158 ಬಿಐ೦ಎಸ್‌ 2021 
sn rae 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


